ಕರ್ನಾಟಕ ಸರ್ಕಾರ 


ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 950 
ಸದಸ್ಯರ ಹೆಸರು : ಶ್ರೀ ಶಶೀಲ್‌ ಜಿ ನಮೋಶಿ (ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾಗಿದ್ದ ದಿನಾಂಕ : 21.12.2021. ' 
ಉತ್ತರಿಸುವವರು : ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
ಪ್ರಶ್ನೆಗಳು ಉತ್ತರ | 
ರಾಜ್ಯದಲ್ಲಿ ಸರ್ಕಾರಿ ಸ್ವಾಮ್ಯದ | ರಾಜ್ಯದಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 60 
ಸಾರ್ವಜನಿಕ ಉದ್ದಿಮೆಗಳ ಸಂಖ್ಯೆ ಎಷ್ಟು; | ಸಾರ್ವಜನಿಕ ಉದ್ದಿಮೆಗಳಿವೆ. (ನಿವರವನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದೆ) 
(ವಿವರ ನೀಡುವುದು) 
ಈ ಉದ್ದಿಮೆಗಳಲ್ಲಿ ಲಾಭ ತರುವ 60 ಸಾರ್ವಜನಿಕ ಉದ್ದಿಮೆಗಳ ಪೈಕಿ ಪ್ರಸಕ್ಷೆ ಸಾಲಿನಲ್ಲಿ ಒಟ್ಟು 34 
ಸಾರ್ವಜನಿಕ ಉದ್ದಿಮೆಗಳ ಸಂಖ್ಯೆ ಎಷ್ಟು; | ಉದ್ದಿಮೆಗಳು ಲಾಭ ತರುವ ಉದ್ದಿಮೆಗಳಾಗಿದೆ. (ವಿವರವನ್ನು ಅನುಬಂಧ-2 
(ವಿವರ ನೀಡುವುದು) ರಲ್ಲಿ ಲಗತ್ತಿಸಿದೆ) 

ಇ ಕಳೆದ 5 ವರ್ಷಗಳಲ್ಲಿ ಸಾರ್ವಜನಿಕ ಮಾಹಿತಿಯನ್ನು ಅನುಬಂಧ-3 ರಲ್ಲಿ ಲಗತ್ತಿಸಿದೆ. —| 
ಉದ್ದಿಮೆಗಳಿಗಾಗಿ ರಾಜ್ಯ ಸರ್ಕಾರವು 
ನೀಡಿರುವ ಹಣ ಎಷ್ಟು. 

ಈ ನಷ್ಟದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳ | ಪ್ರಸಕ್ತ ಸಾಲಿನಲ್ಲಿ ನಷ್ಟ ಅನುಭವಿಸುತ್ತಿರುವ 21 ಉದ್ದಿಮೆಗಳು | 
ಬಂಡವಾಳ ಹಿಂತೆಗೆತವನ್ನು ಸಾರ್ವಜನಿಕ ಸಾರಿಗೆ, ವಿದ್ಯುತ್‌ ಪ್ರಸರಣ, ನೀರಾವರಿ, ಮೂಲಭೂತ 
ಇದುವರೆವಿಗೂ ಮಾಡದಿರಲು ಸೌಲಭ್ಯ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ದಿ (ವಾಣಿಜ್ಯ) ಕ್ಷೇತ್ರದ 
ಕಾರಣಗಳೇನು: ಉದ್ದಿಮೆಗಳಾಗಿದ್ದು, ಈ ಎಲ್ಲಾ ಉದ್ದಿಮೆಗಳು ಸಮಾಜದ ಎಲ್ಲಾ ಸ್ಥರದ 

ನಾಗರಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ 
ಉದ್ದಿಮೆಗಳಾಗಿರುವುದರಿಂದ ಬಂಡವಾಳ ಹಿಂತೆಗೆತದ ಪ್ರಶ್ನೆ ಪ್ರಸ್ತುತ 
ಉದ್ಭವಿಸುವುದಿಲ್ಲ. 
ಸಾಉಇ24 ಎಲ್‌ ಸಿ:ಯು 2021 


ವಾರಾ — KY pk - > 
(ಎನ್‌. ನಾಗರಾತ್ರ ಎಂಟಿಬಿ) 
ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ 


ಸಾರ್ವಜನಿಕ ಉದ್ದಿಮೆಗಳ ಸಚಿವರು _ 


ಅನುಬಂಧ-1 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಪ್ಯಾಪ್ರಿಯ 60 ಸಾರ್ವಜನಿಕ ಉದ್ದಿಮೆಗಳ ಪಟ್ಟಿ 


@ 


ಸಂ. ಸಾರ್ವಜನಿಕ ಉದ್ದಿಪುಯ ಹಸರು” 


e 


ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ನಿಯಮಿತ 


`ಹಟ್ಟಿ'ಚೆನ್ನದ ಗಣಿ ಕಂಪನಿ ನಿಯಮಿತ 


ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ 


ಮೈಸೂರ್‌ ಹೆಯಿಂಟ್ಸ್‌ & ವಾರ್ನಿಷ್‌ ಲಿಮಿಟೆಡ್‌ 


ಕರ್ನಾಟಕ ವಿದ್ಯುತ್‌ ಕಾರಾನೆ ನಿಯಮಿತ 


ದಿ ಮೈಸೂರ್‌ ಎಲೆಕ್ಟ್ರಿಕಲ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ 


ಮೈಸೂರು ಕಾಗದ ಕಾರ್ಬಾನೆ ನಿಯಮಿತ ಲಿಮಿಟೆಡ್‌ 


ಮೈಸೂರು ಸಕ್ಕರೆ ಕಂಪನಿ. ನಿಯಮಿತ 


© (AD OV] N 


ಎನ್‌ ಜಿಇಎಫ್‌ (ಹುಬ್ಬಳ್ಳಿ ) ನಿಯಮಿತ 


per 
ಲ 


ಕರ್ನಾಟಕ'ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃಥ್ವಿ ನಿಗಮ ನಿಯಮಿತ 


1 | ಕೆರ್ನಾಟಕೆ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ 
12 ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 


13 ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ 


|14 [ಕನ್‌ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ 


ಮಾರ್ಕೆಟಿಂಗ್‌ ಕನ್ನಲ್ಪೆಂಟ್ಸ್‌ ಅಂಡ್‌ ಏಜೆನ್ಸೀಸ್‌ 


16 ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಲಿಮಿಟೆಡ್‌ 


17 | ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 


18 ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 


19 _ ಕರ್ನಾಟಕೆ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
| 20 { ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


21 ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


p>) ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ 


24 ಗುಲ್ಬರ್ಗಾ ವಿದ್ಯತ್‌ ಸರಬರಾಜು ಕಂಡನಿ ನಿಯಮಿತ 


25-—-ಕರ್ನಾಟಕ ರಾಜ್ಯರಸ್ತೆ ಸಾರಿಗೆ ನಿಗಮ ನಿಯಮಿತ 


26 | ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 


27 | ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 


-28— | ಬೆಂಗಳೂರು ಮಹಾನಗರ ಸಾರಿಗೆ.ಸಂಸ್ಥೆ ಮಾ ಜನ 4 


29 | ಡಿ. ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ 


30 ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ 


| ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಪ್ತು ನಿಗಮ ನಿಯಮಿತ 


|32  |'ಕರ್ನಾಟಕೆ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ನಿಯಮಿತ 
9 | ಕರ್ನಾಟಕ ಕಾಂಪೋಸ್ಟ್‌ ಅಭಿವೃಧ್ಧಿ .ನಿಣಮ ನಿಯಮಿತ 
ಗಾ ಪವಿ ನಿರಾವರಿ ನಿಗಮ ನಿಮಮ 
f 35 | ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 
36 | ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ 
| 37 | ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯ 
; 38 | ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ 
| 39 | ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ" 
| 40 | ಅರಣ್ಯ ಪಸತಿ ಮತ್ತು ವಿಹಾರಭಾಮಗಳ ಸಂಸ್ಥೆ 
1M | ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತ 
{42 ಕರ್ನಾಟಕ ರಾಜ್ಯ ಹಣಕಾಸು ಸ ಸಂಸ್ಥೆ 
4 | ಕರ್ನಾಟಕ ರಾಜ್ಯ ಪ ಘಾನೀಯು ನೆಗೆ ನಿಯಮಿತ 
4 [ಕರ್ನಾಟಕ ಮೀನುಗಾರಿಕಾ pee ನಿಗಮ ನಿಯಮಿತ 
45 | ಕರ್ನಾಟಕಕುರೆ ಮತ್ತು ಉಪ್ಪೆ ಸ್ಥ ಅಭಿವೃದ್ಧಿ ನಿಗಮ ನಿಯಮಿತ ' 
[4 ಫರ್ನಾಟತ ರಸ್ತೆ ಅಭಿವೃದ್ಧಿ ನಿಗಮ ನಿಯವತೆ ರ್‌ 
47 | ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನ ನಿಗಮ ನೆಯಮಿತ WS 
48 | ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ 
1 | ಕರ್ನಾಟಕ ರೇಶ್ಮ ಉದ್ಯಮಗಳ ನಿಗಮನಿಯಮಿತ 
50 ಕರ್ನಾಟಕ ರಾಜ್ಯ ಪೊಲಿಸ್‌ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 
51 ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ 
52 | ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ 
53 | ಶ್ರೀಕಂಠೀರವ ಸ್ಪುಡಿಯೋ ನಿಯಮಿತ 
54 ಕರ್ನಾಟಕ ರಾಜ್ಯ ವಿದ್ಯನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ 
55 | ಡಾ.ಬಾಬುಜಗಜೀವನ ರ್ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತಲಲಿಡ್ಕರ್‌) 
[56 | ಕರ್ನಾಟಕ ಮಹರ್ಷಿ ವಾಲ್ಯೀಕಿ ಪರಿಶಿಷ್ಟ ಪಂಗಡಗಳ ನಿಗಮ ನಿಯಮಿತ 
| 57 | ಡಾ.ಬಿ.ಆರ್‌ ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ 
| 58 | ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ 
| 56 | ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ 
| 60 ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ 


ಅನುಬಂಧ - 2 


ಪ್ರಸ್ತುತ ಸಾಲಿನಲ್ಲಿ ಲಾಭಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳು 


ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌. ಕಾರ್ಪೋರೇಷನ್‌-ಲಿಮಿಟೆಡ್‌. ನಿಯಮಿತ 


ಹಟ್ಟೆ ಚಿನ್ನದ ಗಣಿ ಕಂಪನಿ ನಿಯಮಿತ 


ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ 


ಮೈಸೂರ್‌ ಪೆಯಿಂಟ್ಸ್‌ & ವಾರ್ನಿಷ್‌ ಲಿಮಿಟೆಡ್‌ 


ಕರ್ನಾಟಕ ವಿದ್ಯುತ್‌ ಕಾರ್ಬಾನೆ ನಿಯಮಿತ 


ದಿ ಮೈಸೂರ್‌ ಎಲೆಕ್ಟ್ರಿಕಲ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ 


ಎನ್‌ ಜಿಇಎಫ್‌ (ಹುಬ್ಬಳ್ಳಿ ) ನಿಯಮಿತ 


ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ 


ಮಾರ್ಕೆಟಿಂಗ್‌ ಕನ್ನಲ್ಲೆಂಟ್ಸ್‌ ಅಂಡ್‌ ಏಜೆನ್ಸೀಸ್‌ 


ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಲಿಮಿಟೆಡ್‌ 


ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 


[eT 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ - 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ 


ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


ಡಿ. ದೇವರಾಜ ಅರಸ್‌ ಟ್ರಕ್‌ ಟರ್ಮಿಸಲ್ಸ್‌ ಲಿಮಿಟೆಡ್‌ 


ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ 


ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಪ್ತು ನಿಗಮ ನಿಯಮಿತ 


261 ಕರ್ನಾಟಕ ರಾಜ್ಯ”ದ್ವಿದಳ 'ಧಾನ್ಯಗಳ”ಅಭಿವೃದ್ಧಿ`ಮಂಡಳಿ ನಿಯಮಿತ” 


| ಕಾವೇರಿ-ನೀರಾವರಿ-ನಿಡಮ-ನಿಯಮಿತ ತಾ 


22 ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ 


23 ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ: ನಿಗಮ ನಿಯಮಿತ 


24 


ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ 


[ 


25 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 


26 


ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ 


27 


ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ 


28 


ಕರ್ನಾಟಕ ಕುರಿ ಮತ್ತು ಉಣ್ಣಿ ಅಭಿವೃದ್ಧಿ ನಿಗಮ ನಿಯಮಿತ 


29 | 


| ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ 


ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ 


ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 


pS 


ಕರ್ನಾಟಕ ರಾಜ್ಯ ವಿದ್ಯನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ 


f 
| ಡಾ.ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತಲ(ಲ್ಲಿಡ್ಕರ್‌) 


ಅನುಬಂಧ-3 


\ 
| 
| 
\ | 
lf 
| 
\ 


ಸರ್ಕಾರದಿಂದ ಅನುದಾನ ಪಡೆದಿರುವ ಸಾರ್ವಜನಿಕ ಉದ್ದಿಮೆಗಳ ವಿವರ 


(ರೂ. ಕೋಟಿಗಳಲ್ಲಿ) 
ಕ್ರ.ಸೆಂ ಸಾರ್ವಜನಿಕ ಉದ್ದಿಮೆಗಳ ಹೆಸರು 2016-2017 | 2017-2018 |- 2018-2019 2019-2020 | 2020-2021 
1 [ಮೈಸೂರು ಕಾಗದ ಕಾರ್ಲಾನೆ ನಿಯಮಿತ ಲಿಮಿಟೆಡ್‌ "26.49 249.28 174.56 | 35.00 | 194.31 | 
2 | ಮೈಸೂರುಸಕ್ಕರೆ ಕಂಫನಿ ನಿಯಮಿತ ಕಳೆದ 5 ವರ್ಷಗಳಿಂದ ಸರ್ಕಾರವು ಕಂಪನಿಗೆ ರೂ.112.24 ಕೋಟಿಗಳನ್ನು ಬಿಡುಗಡೆ ಮಾಡಿರುತ್ತದೆ. 
3 | ಕರ್ನಾಟತರಾಜ್ಯ ಕರಕುಶ ಅಭಿವೃದ್ಧಿ ಗಿಗಮ; ನಿಯಮಿತ 367] 135] 0.50 is] 2.50 
1 ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಛಿ ್ಯ ಅಭಿವೃದ್ಧಿ ನಿಗಮ § § 
4 | ಎಯಮಿತ | 9.00 0.82 2.39 2.25 0 
7 ನಾತ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ 24.00 30.00 | 9.39 20.00 40.00 
6 | ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿನೃದ್ಧಿ ನಿಗಮ ನಿಯಮಿತ 266. 250 1.71 3.45 2.09 
7 | ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಪತ ‘| 309023 3495.84 3219.55 4409.82 4410.33 
| 8 | ಮಂಗಳೂರುವಿದ್ದು ಹಚ್ಛಕ್ಕೆ ಸರಬರಾಜು ಕಂಪನಿ ನಿಯಮಿತ 682.23 | 661.28 735.77 | 69424 980.26 
9 | ಚಾಮುಂಡೇಶ್ವರಿ ವಿದ್ಯು 3 ಸರಬರಾಜು ನಿಗಮ ನಿಯಮಿತ | | 138.29 147.15 124.51 97.6| 53.54 
10 [ಗುಲ ರ್ಗಾ ವಿದ್ಯುತ್‌ ಸರಬರಾಜು ಕಂಪಫಿ ನಿಯಮಿತ 182.11 191.46 154.46 193.12 112.25 
11 | ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಷುನಿಡವುತ 334.26 416.62 | 493.87 491.20 565.13 
12 ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥ 203.65 | 226.75 270.97 29387] 336.75 | 
13 | ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಖ್ಯ 238.42 302.98 [ 267.28 301.92 373.22 
14 | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 291.42 462.06 540.73 448.50 | 1074.20 
15 [ಡಿ.ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ ' | 2015-16 ರಂದ ಈ ಕಂಪನಿಗೆ ವಾರ್ಷಿಕ 1.೦೦ ಲಕ್ಷ ರೂಗಳ ಅನುದಾನವನ್ನು ನೀಡಲಾಗಿದೆ. 
16 | ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ 2019-20ನೇ ಸಾಲಿನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗಾಗಿ ರೂ.5.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


2021-22 ನೇ ಸಾಬಿಸಲ್ಲಿ ಆಡಳಿತ ವೆಚ್ಚಗಳಿಗೆ ಅನುದಾನ ರೂ.1.00 ಕೋಟಿಗಳನ್ನು ಬಿಡುಗಡೆ 


1 ಮಾಡಲಾಗಿದೆ. 
17 ಮ ಾಣ್ಟಾನ್ಸುನ ಉುನನನಳಸಂಸ್ಳರಕೆ ಕಾಸಪ್ಪ ನಗಳು 10.50 17.28 10.00 2.96 0.07 | 
18 | ಕಾವೇರಿ ನೀರಾವರಿ ನಿಗಮ ನಿಯಮಿತ § 2086.5.| pe 2031.00 | 2820.83 3065.35 | 2967.82 
19 | ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 4,073.49 3,591.59 4773.12 | 562172 6,501.35 
20 |ಕೃಷ್ಣಾಭಾಗ್ಯ ಜಲ ನಿಗಮ ನಿಯಮಿತ 2972.06 3422.80 3085.11 2736.75 4701.42 
21 | ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತ 14.26 15.06 | 82.96 | f 02.66 | 27.57 
22 | ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ _ [ 75.00 75.00 68.45 | 100.00 . 100.00 
ಕರ್ನಾಟಕ ರಾಜ್ಯ ಪಾನೀಯ ನಿಗಮದಲ್ಲಿ ಕರ್ನಾಟಕ ಸರ್ಕಾರಪವು:ರೂ.12.00 ಕೋಟಿಗಳ ಬಂಡವಾಳ (hare 
23 | ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ೦೨೫೩ ಹೂಡಿರುತ್ತದೆ 
24 | ಕರ್ನಾಟಕಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ 734] 57.98 72.77 42.34 56.61 
25 | ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ 377.17 405 616.01 400 455 
ಕರ್ನಾಟಕ ರಾಜ್ಯ ಪೊಲೇನ್‌ ವಸತಿ ಮತ್ತು ಮೂಲಭೂತ ಸೌಲಭ್ಯ | IN 
26 ಅಭಿವೃದ್ಧಿ ನಿಗಮ ದ 517.72 385.64 293.65 356.74 442.11 
27 | ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ 392673 | 429462) 5194.07 | 2572.1 2595.23 
ಸಾಲ ಮರುಪಾವತಿಗಾಗಿ ರಾಜ್ಯಸರ್ಕಾರದಿಂದ ಸಾಲದ ರೂಪದಲ್ಲಿ 2030-21 ನೇ ಸಾಲಿನಲ್ಲಿ ರೂ.66.15 ಕೋಟಿ 
28 | ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ವಿಡುಗಡೆಯಗಿರುತ್ತದೆ. 
29 ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ 19.12 26.7 20.79 | 2.1 2.0 
ಡಾ.ಬಾಬು ಗಜೀವನ ಠಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ i [SSN 
30 ನಿಯಮಿತ (ಲಿಡ್ಕರ್‌) 64.00 50.00 kK 43.00 40.00 40.00 
ME ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ: ಪಂಗಡಗಳ ನಿಗಮ | ರಾಜ್ಯ ಸಕ್ಕರವು ನಿಗಮಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಳೆಡ 5'ವರ್ಷಗಳಿರಿದ ಒಟ್ಟು ರೂ.1431.11 ಕೋಟೆ 


ನಿಯಮಿತ 


ಅನುದಾನ' ನೀಡಿರುತ್ತದೆ: 


32 [ಡಾ ಬಿ.ಆರ್‌ ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯನುತ p 711.37 1167.19 1017.42 [ 25751 | 8424 
ಡಿ.ದೇವರಾಜ ಅರಸು ಹಿಂದುಳಿದ ಪ ಅಭಿವೃದ್ಧಿ ನಿಗಮ 

33 ನಿಯಮಿತ 219.17 379.17 265.17 217.00 80.29 

| 34 | ಕರ್ನಾಟಕ ಅಲ್ಪ ; ಸಂಖ್ಯಾತರ ಅಭಿವೃದ್ಧಿ ನಿಗಮ ನಹವ 253.00 330.00 243.30 139.31 49.84 

| 35 E ಕರ್ನಾಟಕ ರಾಜ್ಯ ಮಹಿ ines ಮ ನಿಯಮಿತ 126.46 177.50 | 175.10 137.80| 248.17 


F 
\ 
j 
| 
{ 
{ 
| 
| 


| 
ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನೆ ಪಡೆಯದ ಆದರೆ ಸರ್ಕಾರವು ಹೇರು/ಬಂಡವಾಳ/ಈಕ್ತಿ ಟಿ ರೂಪದಲ್ಲಿ ಿಸಾರ್ವಚಿಇಕ ಉದ್ದಿಮೆಗಳಿಗೆ ಹಣ 


| | ನೀಡಿರುವ ವಿವರ 
| (ರೊ; ಕೋಟಿಗಳಲ್ಲಿ 
| | 
ಕ್ರ.ಸಂ ಸಾರ್ವಜನಿಕ ಉದ್ದಿಮಗಳ ಹೆಸರು 2016-2017 | 2017-2018 | 2038-2019 | 2019-2020 | 2020-2021 
ಬೆಂಗಳೂರು ವಿದ್ಯುತ್‌;ಸರಬರಾಜು ಕಂಪನಿ 
Oe ನಿಯಿತ 218.68| 191.84 140.2| 27344 155.58 


ಸರ್ಕಾರದಿಂದ ಅನುದಾನ ಪಡೆಯದೇ ಇರುವ ಸಾರ್ವಜನಿಕ ಉದ್ದಿಮೆಗಳ ವಿವರ 


ಸಾರ್ವಜನಿಕ ಉದ್ದಿಮೆಯ ಹೆಸರು 


ಸಾರ್ವಜನಿಕ ಉದ್ದಿಮೆಗಳು ಸರ್ಕಾರದಿಂದ 
ಪಡೆದಿರುವ/ಪಡೆಯದಿರುವ ಕುರಿತು 


ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ನಿಯಮಿತ 


ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ 


ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ 


ಮೈಸೂರ್‌ ಪೇಯೆಂಟ್ಸ್‌ & ವಾರ್ನಿಷ್‌ ಲಿಮಿಟೆಡ್‌ 


ಕರ್ನಾಟಕೆ ವಿದ್ಯುತ್‌ ಕಾರ್ಲಾನೆ ನಿಯಮಿತ 


ದಿ ಮೈಸೂರ್‌ ಎಲೆಕ್ಟಿಕಲ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ 


ಗ 
ಎನ್‌ ಜಿಇಎಫ್‌ (ಹುಬ್ಬಳ್ಳಿ ) ನಿಯಮಿತ 


E 


ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ 


ಮಾರ್ಕೆಟಿಂಗ್‌ ಕನ್ಸಲ್ಟೆಂಟ್ಸ್‌ ಅಂಡ್‌ ಏಜೆನ್ಸೀಸ್‌ 


ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಲಿಮಿಟೆಡ್‌ 


ನಿಯಮಿತ 


ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 


] ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 


ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿಯಮಿತ 


+ 


ಕರ್ನಾಟಕ ಕಾಂಪೋಸ್ಟ್‌ ಅಭಿವೃದ್ಧಿ ನಿಗಮ ನಿಯಮಿತ : 


ಯಾವುದೇ ಹಣವನ್ನು ಪಡೆದಿರುವುದಿಲ್ಲ 


ಕರ್ನಾಟಕ ಆರಣ್ಯ ಅಭಿವೃದ್ದಿ ನಿಗಮ ನಿಯಮಿತ 


ಅನ್ವಯಿಸುವುದಿಲ್ಲ 


ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ 


ಕರ್ನಾಟಕ ಗೈರು ಅಭಿವೃದ್ಧಿ ನಿಗಮ ನಿಯಮಿತ 


ಯಾವುದೇ ಹಣವನ್ನು ಪಡೆದಿರುವುದಿಲ್ಲ 


| ಅರಣ್ಯ ವಸತಿ ಮತ್ತು ವಿಪಾರಧಾಮಗಳ ಸಂಸ್ಥೆನಿ 


ಅನ್ವಯಿಸುವುದಿಲ್ಲ 


1 ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ 


kk 


| ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ 


ಕನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ 


ಯಾವುದೇ ಹಣವನ್ನು ಪಡೆದಿರುವುದಿಲ್ಲ, 


23 


ಕರ್ನಾಟಕ ರೇಷ್ಮ ಉದ್ಯಮಗಳ ನಿಗಮ ನಿಯಮಿತ 


24 


ಶ್ರೀ ಕಂಠೀರವ ಸ್ಟುಡಿಯೋಸ್‌ ನಿಯಮಿತ 


